KA/ BG-GPO/2515WPP-47/2009-2011 





ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಮಾರ್ಚ್‌ ೩, ೨೦೧೧ (ಫಾಲ್ಗುಣ ೧೨ ಶಕ ವರ್ಷ ೧೯೩೨) ಸಂಚಿಕೆ ೯ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌.ಡಿ.568 ಟಿಆರ್‌ಎಂ 2010, ಬೆಂಗಳೂರು, ದಿನಾಂಕ:25ನೇ ಜನವರಿ, 2011 

ಕರ್ನಾಟಕ ಭೂ ಕಂದಾಯ ನಿಯಮಾವಳಿ, 1966 ನಿಯಮ 147(ಸಿ) ರೊಡನೆ ಓದಲಾದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ 194ನೆಯ ಪ್ರಕರಣದ (1ನೇ ಉಪ ಪ್ರಕರಣದ («0ನೇ ಬಾಬ್ಬಿನಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಾಗೂ ಜಿಲ್ಲಾಧಿಕಾರಿಗಳು, 
ಹಾವೇರಿ ಜಿಲ್ಲೆ, ಇವರು ಹೊರಡಿಸಿರುವ ಅಧಿಸೂಚನೆ ಸಂಖ್ಯೆ/ಆರ್‌.ಇ.ವಿ.ಸಿಆರ್‌.17 (॥ಳR)(BYD(SVN)(ANR)(SHG)(HGL)\(HKRR) 2009-10, 
ದಿನಾ೦ಕ:4.8.2010, 4.6.2010, 11.8.2010, 2.6.2010, 12.8.2010, 16.7.2010 ಮತ್ತು 2.8.2010ನ್ನು ಆಧರಿಸಿ ಹಾವೇರಿ ಜಿಲ್ಲೆಯ 2009-10 
ಸಾಲಿನಲ್ಲಿ ಬೆಳೆಗಳು ನಷ್ಟವಾಗಿರುವ 7 ತಾಲ್ಲೂಕುಗಳ ಒಟ್ಟು 538 ಮುಂಗಾರಿ ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ ಸರಾಸರಿ ಉತ್ಪತ್ತಿಯು ಶೇಕಡಾ 25ಕ್ಕಿಂತ 
ಕಡಿಮೆ ಇದ್ದುದರಿಂದ ಪೂರ್ಣ ಭೂ ಕಂದಾಯ ಮೊತ್ತ ರೂ.5,60,353.49 ಹಾಗೂ 154 ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ ಸರಾಸರಿ ಉತ್ಪತ್ತಿಯು ಶೇಕಡಾ 
25ಕ್ಕಿಂತ ಹೆಚ್ಚು ಆದರೆ ಶೇಕಡಾ 50ಕ್ಕಿಂತ ಕಡಿಮೆ ಇದ್ದುದರಿಂದ ಅರ್ಧ ಭೂ ಕಂದಾಯ ರೂಪಾಯಿ 91,447.70 ಹೀಗೆ ಒಟ್ಟಾರೆ ಭೂ ಕಂದಾಯ 
ರೂ.6,51,801.19 (ರೂಪಾಯಿ ಆರು ಲಕ್ಷದ ಐವತ್ತ ಒಂದು ಸಾವಿರದ ಎಂಟು ನೂರ ಒಂದು ಮತ್ತು ಪೈಸೆ ಹತ್ತೊಂಭತ್ತು ಮಾತ್ರ ಗಳನ್ನು ಕರ್ನಾಟಕ 
ಸರ್ಕಾರವು _ಮನ್ನಾ ಮಾಡಿದೆ. 












































ಕ್ರ ತಾಲ್ಲೂಕಿನ ಹೆಸರು ಬೆಳೆಗಳ ಆಣೇವಾರಿ ಪ್ರಮಾಣ ಮನ್ನಾ ಮಾಡಬೇಕಾದ ಭೂ ಕಂದಾಯದ ಪ್ರಮಾಣ 
ಸಂ. (ರೂ.ಗಳಲ್ಲಿ) 
ಶೇಕಡಾ 25ಕ್ಕಿಂತ ಶೇಕಡಾ 25ಕ್ಕಿಂತ ಹೆಚ್ಚು ಆದರೆ ಶೇಕಡಾ ಶೇಕಡಾ 

ಕಡಿಮೆ ಶೇಕಡಾ 50 ಕ್ವಿಂತ ಕಡಿಮೆ 100 ರಷ್ಟು 50 ರಷ್ಟು 
1 2 3 4 5 6 
ಕ ಹಾವೇರಿ — 88 ದ 74,490.50 
2 ಬ್ಯಾಡಗಿ — 66 ದ 16,957.20 
3. ಸವಣೂರು 64 ದ 81,567.82 — 
4. ರಾಣೆಬೆನ್ನೂರು 103 ದ 99,704.47 — 
5. ಶಿಗ್ಲಾಂವ 91 ದ 71,417.59 — 





(೧೮೫) 





೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 






































ಕ್ರ ತಾಲ್ಲೂಕಿನ ಹೆಸರು ಬೆಳೆಗಳ ಆಣೇವಾರಿ ಪ್ರಮಾಣ ಮನ್ನಾ ಮಾಡಬೇಕಾದ ಭೂ ಕಂದಾಯದ ಪ್ರಮಾಣ 
ಸಂ. (ರೂ.ಗಳಲ್ಲಿ) 
6. ಹಾನಗಲ್ಲು 152 ದ 2,51,808.21 — 
7. ಹಿರೇಕೆರೂರು 128 — 55,855.40 — 
ಒಟ್ಟು | 7 ತಾಲ್ಲೂಕುಗಳು 538 154 5,60,353.49 91,447.70 

ಒಟ್ಟು 692 ಗ್ರಾಮಗಳು 6,51,801.19 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌.47 ಹೆಚ್‌.ಜೆ. ಲಕ್ಷ್ಮೀನಾರಾಯಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಕಂದಾಯ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌.ಡಿ.579 ಟಿಆರ್‌ಎಂ 2010, ಬೆಂಗಳೂರು, ದಿನಾಂಕ:31ನೇ ನವೆಂಬರ್‌, 2010 

ಕರ್ನಾಟಕ ಭೂ ಕಂದಾಯ ನಿಯಮಾವಳಿ, 1966 ನಿಯಮ 147(ಸ) ರೊಡನೆ ಓದಲಾದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ 194ನೆಯ ಪ್ರಕರಣದ (1ನೇ ಉಪ ಪ್ರಕರಣದ («1ನೇ ಬಾಬ್ದಿನಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಾಗೂ ಜಿಲ್ಲಾಧಿಕಾರಿಗಳು, 
ಬಾಗಲಕೋಟಿ ಇವರು ಹೊರಡಿಸಿರುವ ಅಧಿಸೂಚನೆ ಸಂಖ್ಯೆ:ಆರ್‌.ಬಿ.ಆರ್‌.ಇ.ವಿ.ಸಿ.ಆರ್‌.9/2009-10, ದಿನಾಂಕ:17.06.2010ನ್ನು ಆಧರಿಸಿ 
ಬಾಗಲಕೋಟೆ ಜಿಲ್ಲೆಯ ಮುಧೋಳ್‌ ತಾಲ್ಲೂಕಿನ 2009-10ನೇ ಸಾಲಿನಲ್ಲಿ ಬೆಳೆಗಳು ನಷ್ಟವಾಗಿರುವ ಮುಧೋಳ್‌ ತಾಲ್ಲೂಕಿನ 16 ಮುಂಗಾರಿ 
ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ ಸರಾಸರಿ ಉತ್ಪತ್ತಿಯು ಶೇಕಡಾ 25ಕ್ಕಿಂತ ಕಡಿಮೆ ಇದ್ದುದರಿಂದ ಪೂರ್ಣ ಭೂ ಕಂದಾಯ ಮೊತ್ತ ರೂ.11873.12 
(ರೂಪಾಯಿ ಮತ್ತು ಪೈಸೆ ಹನ್ನೊಂದು ಸಾವಿರದ ಎಂಟು ನೂರ ಎಪ್ಪತ್ತ ಮೂರು ಮತ್ತು ಪೈಸೆ ಹನ್ನೆರಡು ಮಾತ್ರಗಳನ್ನು ಸರ್ಕಾರವು ಮನ್ನಾ ಮಾಡಿದೆ. 









































ಕ್ರ ತಾಲ್ಲೂಕಿನ ಹೆಸರು ಬೆಳೆಗಳ ಆಣೇವಾರಿ ಪ್ರಮಾಣ ಮನ್ನಾ ಮಾಡಬೇಕಾದ ಭೂ ಕಂದಾಯದ ಪ್ರಮಾಣ 
ಸಂ. (ರೂ.ಗಳಲ್ಲಿ) 
ಶೇಕಡಾ 25ಕ್ಕಿಂತ ಕಡಿಮೆ ಶೇಕಡಾ 25ಕ್ಕಿಂತ ಹೆಚ್ಚು ಆದರೆ ಶೇಕಡಾ ಶೇಕಡಾ 
ಶೇಕಡಾ 50 ಕ್ಲಿಂತ ಕಡಿಮೆ 100 ರಷ್ಟು 50 ರಷ್ಟು 
1 2 3 4 ವ್ರ 6 
1. ಮುಧೋಳ 16 ಗ್ರಾಮಗಳು — 11,873.12 — 
ಒಟ್ಟು 16 ಗ್ರಾಮಗಳು ದ 11,873.12 ದ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.56 ಹೆಚ್‌.ಜೆ. ಲಕ್ಷ್ಮೀನಾರಾಯಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಕಂದಾಯ) 
ಕಂದಾಯ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆರ್‌.ಡಿ.567 ಟಿಆರ್‌ಎಂ 2010, ಬೆಂಗಳೂರು, ದಿನಾಂಕ:31ನೇ ಜನವರಿ, 2011 

ಕರ್ನಾಟಕ ಭೂ ಕಂದಾಯ ನಿಯಮಾವಳಿ, 1966 ನಿಯಮ 147(ಸ) ರೊಡನೆ ಓದಲಾದ ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 
1964ರ 194ನೆಯ ಪ್ರಕರಣದ (0ನೇ ಉಪ ಪ್ರಕರಣದ («1ನೇ ಬಾಬ್ಬಿನಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಾಗೂ ಜಿಲ್ಲಾಧಿಕಾರಿಗಳು, 
ಬಾಗಲಕೋಟಿ ಇವರು ಹೊರಡಿಸಿರುವ ಅಧಿಸೂಚನೆ ಸಂಖ್ಯೆ:ಆರ್‌.ಬಿ.ಆರ್‌.ಇ.ವಿ/ಸಿ.ಆರ್‌.-10/09-10, ದಿನಾಂಕ:28.04.2010ನ್ನು ಆಧರಿಸಿ 
ಬಾಗಲಕೋಟೆ ಜಿಲ್ಲೆಯ 2009-10ನೇ ಸಾಲಿನಲ್ಲಿ ಬೆಳೆಗಳು ನಷ್ಟವಾಗಿರುವ ಮುಧೋಳ್‌ ತಾಲ್ಲೂಕಿನಲ್ಲಿ ನೆರೆ ಹಾವಳಿಯಿ೦ದ ಬಾದಿತವಾದ 78 ಹಿಂಗಾರಿ 
ಗ್ರಾಮಗಳಲ್ಲಿ ಪ್ರತಿ ಎಕರೆಗೆ ಸರಾಸರಿ ಉತ್ಪತ್ತಿಯು ಶೇಕಡಾ 25ಕ್ಕಿಂತ ಕಡಿಮೆ ಇದ್ದುದರಿಂದ ಪೂರ್ಣ ಭೂ ಕಂದಾಯ ಮೊತ್ತ ರೂ.81,23194 
(ರೂಪಾಯಿ ಎಂಭತ್ತೊಂದು ಸಾವಿರದ ಎರಡು ನೂರ ಮುವತ್ತೊಂದು ಮತ್ತು ಪೈಸೆ ತೊಂಭತ್ತು ನಾಲ್ಕು ಮಾತ್ರ) ಗಳನ್ನು ಕರ್ನಾಟಕ ಸರ್ಕಾರವು ಮನ್ನಾ 
ಮಾಡಿದೆ. 









































ತ್ರ. ತಾಲ್ಲೂಕಿನ ಹೆಸರು ಬೆಳೆಗಳ ಆಣೇವಾರಿ ಪ್ರಮಾಣ ಮನ್ನಾ ಮಾಡಬೇಕಾದ ಭೂ ಕಂದಾಯದ ಪ್ರಮಾಣ 
ಸಂ. (ರೂ.ಗಳಲ್ಲಿ) 
ಶೇಕಡಾ 25ಕ್ಕಿಂತ ಕಡಿಮೆ ಶೇಕಡಾ 25ಕ್ಕಿಂತ ಹೆಚ್ಚು ಆದರೆ ಶೇಕಡಾ ಶೇಕಡಾ 
ಶೇಕಡಾ 50 ಕ್ಲಿಂತ ಕಡಿಮೆ 100 ರಷ್ಟು 50 ರಷ್ಟು 
2 3 4 ವ 6 
Lk ಮುಧೋಳ 78 ಗಾಮಗಳು — 81,231.94 ದ 
ಒಟ್ಟು 78 ಗ್ರಾಮಗಳು — 81,231.94 — 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.57 ಹೆಚ್‌.ಜೆ. ಲಕ್ಷ್ಮೀನಾರಾಯಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಕಂದಾಯ) 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೧೮೭ 





ಕಂದಾಯ ಸಚಿವಾಲಯ 
1894ರ ಭೂಸ್ವಾಧೀನ ಕಾಯ್ದೆಯ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಅಧಿಸೂಚನೆ ಸಂಖ್ಯೆ: ಕಂಠ 117 ಭೂಸ್ಟಾಬೆ 2010, ದಿನಾಂಕ:25ನೇ ಅಕ್ಟೋಬರ್‌, 2010, 
ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ:23.12.2010 ರಂದು ಪ್ರಕಟವಾದ ಪ್ರಕಟಣೆಗೆ 
ಸಂಖ್ಯೆ: ಕಂ.ಇ.47 ಭೂಸ್ವಾಬೆ 2011, ದಿನಾಂಕ:23ನೇ ಫೆಬ್ರವರಿ, 2011 
ತಿದ್ದುಪಡಿ ಅಧಿಸೂಚನೆ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಪಂತರಪಾಳ್ಯ 
ಗ್ರಾಮದ ಗ್ರಾಮಠಾಣ ಖಾನೇಷುಮಾರಿ ಮುನಿಸಿಪಲ್‌ ಖಾತೆ ನಂ.1, ವಾರ್ಡ್‌ ನಂ.131 (ಹಳೆ ವಾರ್ಡ್‌ ನಂ.39), ಹೌಸ್‌ಲೀಸ್ಟ್‌ ಖಾತೆ ನಂ.-07ರಲ್ಲಿನ 
1092.75 ಚ.ಅ. ಜಾಗವನ್ನು ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲು ಭೂಸ್ವಾಧೀನ ಕಾಯ್ದೆಯ ಕಲಂ 660 ರನ್ವಯ ಅಂತಿಮ 
ಅಧಿಸೂಚನೆಯನ್ನು ದಿನಾ೦ಕ:25.10.2010ರಂದು ಹೊರಡಿಸಲಾಗಿದ್ದು, ಸದರಿ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ:23.12.2010 
ರಂದು ಭಾಗ-6, ಪುಟ ಸಂಖ್ಯೆ-1348 ರಲ್ಲಿ ಪ್ರಕಟವಾಗಿದ್ದು, ಈ ಅಧಿಸೂಚನೆಯಲ್ಲಿ ವಾರ್ಡ್‌ ನ೦.-13 (ಹಳೆ ವಾರ್ಡ್‌ ನಂ.-39) ಎಂದು 
ನಮೂದಾಗಿರುವ ಕಡೆ ವಾರ್ಡ್‌ ನಂ-131 (ಹಳೆ ವಾರ್ಡ್‌ ನಂ-39) ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.69 ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ತಾಧೀನ-2 ಮತ್ತು ಪುನರ್ವಸತಿ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:181/10-11, ದಿನಾಂಕ:9ನೇ ಫೆಬ್ರವರಿ, 2011 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಕಾಡುಗೊಂಡನಹಳ್ಳಿ ಉಪವಿಭಾಗದ ಪಾಟರಿ ರಸ್ತೆ ಪ್ಲಾಟರ್‌ ಹೌಸ್‌ 
ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 36 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ ಹಿಂದಿನ 
ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು ಕೊಳಚೆ 
ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 
ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾ೦ಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾಂಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ («ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು ರವರು “ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 
ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 





ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಪಾಟರಿ ರಸ್ತೆ, ಪ್ಲಾಟರ್‌ ಹೌಸ್‌ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ತೆ 















































ಬಳಗ 
ಕ. | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. | ಎ.ಗುಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1. | ಪ್ಲಾಟರ್‌ ಹೌಸ್‌ ಕೊಳಚೆ | ಬಿ.ಬಿ.ಎಂ.ಪಿ. ಸ್ವತ್ತು | - 0-08 (ಕಾರ್ಪೊರೇಷನ್‌ |ಪ್ಲಾಟರ್‌ |ಖಾಸಗಿ ಸ್ಪತ್ತು ಮತ್ತು ಪಿ.ಕೆ. ಕಾಲೋನಿ 

ಪ್ರದೇಶ, ಪಾಟರಿ ರಸ್ತೆ ಕ್ವಾರ್ಟಸ್‌ ಮತ್ತು |ಹೌಸ್‌ |ಪಾಟರಿ ರಸ್ತೆ 

ಬೃಹತ್‌ ಬೆ೦ಗಳೂರು ರಸ್ತೆ 

ಮಹಾನಗರ ಪಾಲಿಕೆಯ 

ವ್ಯಾಪ್ತಿ 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 66 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:182/10-11, ದಿನಾಂಕ:9ನೇ ಫೆಬ್ರವರಿ, 2011 

ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಜೆ.ಪಿ.ನಗರ ಉಪವಿಭಾಗದ ಚೋಳನಾಯಕನಹಳ್ಳಿ, ಎ.ಕೆ. ಕಾಲೋನಿ, 
13ನೇ ಕ್ರಾಸ್‌ ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 17 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದರೂ ಸಹಾ ಈಗಲೂ ಇದು 
ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಪಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 

ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾಂಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾಂಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ: ವಇ 73 ಕೊಮಂಇ 2001, ದಿನಾಂಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 

ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ 
ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 

ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೧೮೯ 





ಷೆಡ್ಯೂಲ್‌ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಉತ್ತರ ತಾಲ್ಲೂಕು, ಕಸಬಾ ಹೋಬಳಿ, 
ಚೋಳನಾಯಕನಹಳ್ಳಿ, ಗ್ರಾಮದ ಎ.ಕೆ. ಕಾಲೋನಿ, 13ನೇ ಕ್ರಾಸ್‌ ಕೊಳಚೆ ಪ್ರದೇಶದ ಚಕ್ಕುಬ೦ದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ. | ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ ಹೆಸರು 

1 2 3 4 5 6 7 8 9 
1 | ಎ.ಕೆ. ಕಾಲೋನಿ, 13ನೇ | ಕೆ.ಹನುಮಂತಪ್ಪ 38 0-14 ಸರ್ವೆ ಮನೋ 14ನೇ ಕ್ರಾಸ್‌ ಸ.ನಂ.38 

ಕ್ರಾಸ್‌ ಕೊಳಚೆ ಪ್ರದೇಶ, | ದಿವ್ಯಪ್ರಿಯ ಮತ್ತು ನಂ.38 ರಾಯನಪಾಳ್ಯ |/ಮನೋರಾಯನ 

ಚೋಳನಾಯಕನಹಳ್ಳಿ ಕೆ.ಸಿ. ಮುನಿರಾಜು ಮುಖ್ಯರಸ್ತೆ ಪಾಳ್ಯ 

ಗ್ರಾಮ, ಕಸಬಾ ಹೋಬಳಿ, 

ಬೆಂಗಳೂರು ಉತ್ತರ 

ತಾಲ್ಲೂಕು. 

ಎಂ.ಕೆ. ಅಯ್ಯಪ್ಪ 

ಪಿ.ಆರ್‌. 67 ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಪಿಲಿಮಿನರಿ ಅಧಿಸೂಚನೆ 
ಸಂ.ಕೆ.ಎಸ್‌.ಎ.:ಸಿಆರ್‌:163/10-11, ದಿನಾಂಕ:9ನೇ ಫೆಬ್ರವರಿ, 2011 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಹೆಚ್‌.ಬಿ.ಆರ್‌. ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವ ಹೆಬ್ಬಾಳ ಗ್ರಾಮದ ಬಂಡೆ ಕಾಲೋನಿ 
ಎನ್‌.ಜಿ.ಎಫ್‌. ಕೊಳಚೆ ಪ್ರದೇಶದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶದಲ್ಲಿ 31 ಕುಟುಂಬಗಳು ವಾಸವಾಗಿದ್ದು, ಈ ಪ್ರದೇಶದಲ್ಲಿ 
ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಲಿಸಲಾಗಿದ್ದರೂ ಸಹಾ ಈಗಲೂ ಇದು 
ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯು ದಿನಾಂಕ:16.01.2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ 
ಹಿನ್ನಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಲು ಸರ್ಕಾರ ತೀರ್ಮಾನಿಸಿರುವುದರಿಂದ, ಈ ಪ್ರದೇಶವನ್ನು ಕರ್ನಾಟಕ 
ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿಯಲ್ಲಿ ಕೊಳಚೆ ಪ್ರದೇಶವೆಂದು ಘೋಷಿಸಲು ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಇವರಿಂದ ವರದಿ ಸಲ್ಲಿಸಲ್ಲಟ್ಟಿರುತ್ತದೆ. ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನಾ) ಕಾಯ್ದೆ 1973ರ ಸೆಕ್ಷನ್‌ 3 ರಡಿ ಕೊಳಚೆ ಪ್ರದೇಶವೆಂದು, ಘೋಷಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 
ಏತನ್ಮಧ್ಯೆ ಸರ್ಕಾರದ ಸುತ್ತೋಲೆ ಸಂ.71 ಕೊಮಂಇ 2009, ದಿನಾಂಕ:24.02.2010ರಲ್ಲಿ ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು 
ನಿರ್ಮೂಲನೆ) ಕಾಯ್ದೆ 1973ರ ಕಲಂ 3 ಮತ್ತು 11ರಡಿಯಲ್ಲಿ ಜಿಲ್ಲಾಧಿಕಾರಿಗಳು, ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು ಘೋಷಿಸಿ 
ಅಧಿಸೂಚನೆ ಹೊರಡಿಸುವ ಮುನ್ನ ವಸತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಯವರ ಅನುಮೋದನೆ ಪಡೆಯತಕ್ಕದ್ದೆಂದು ಸೂಚನೆಯಿದ್ದು, ಆ 
ಪ್ರಕಾರವಾಗಿ ಕೊಳಚೆ ಪ್ರದೇಶಗಳೆಂದು ಘೋಷಣೆ ಮಾಡಬೇಕಾದ ಪ್ರಸ್ತಾವನೆಗಳನ್ನು ಈ ಕಛೇರಿಯಿಂದ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. 
ತದನಂತರದಲ್ಲಿ ಸರ್ಕಾರದ ಪತ್ರ ಸಂ.ವಇ 71 ಕೊಮಂಇ 2009, ದಿನಾ೦ಕ:12.07.2010ರ ಪತ್ರದಲ್ಲಿ ಕೊಳಚೆ ಪ್ರದೇಶಗಳನ್ನು ಕೊಳಚೆ ಪ್ರದೇಶಗಳೆಂದು 
ಘೋಷಿಸುವ ಬಗ್ಗೆ ಇನ್ನು ಮುಂದೆ ಸರ್ಕಾರದ ಪೂರ್ವಾನುಮೋದನೆ ಕೋರಿ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವ ಬದಲು 
ದಿನಾಂಕ:02.07.2010ರಲ್ಲಿನ ಸೂಚನೆಯಂತೆ ಮತ್ತು ಹಾಲಿ ಅಸ್ತಿತ್ವದಲ್ಲಿರುವ ನಿಯಮಗಳಡಿಯ ಕಾರ್ಯವಿಧಾನವನ್ನನುಸರಿಸಿದಂತೆ ಕ್ರಮವಹಿಸಿ, 
ಅಧಿಸೂಚನೆ ಸಂಖ್ಯೆ; ವಇ 73 ಕೊಮಂಇ 2001, ದಿನಾಂಕ:26.06.2002ರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರದತ್ತ ಮಾಡಲಾಗಿರುವ ಅಧಿಕಾರ ವ್ಯಾಪ್ತಿಯಲ್ಲಿ 
ಘೋಷಣೆಗೆ ಕ್ರಮವಹಿಸುವುದು ಎಂದು ಸರ್ಕಾರವು ನಿರ್ದೇಶನ ನೀಡಿ ಪ್ರಸ್ತಾವನೆಗಳನ್ನು ಹಿಂದಿರುಗಿಸಲ್ಪಟ್ಟರುತ್ತದೆ ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ಅವರಿಗೆ ಹಿಂದಿನಂತೆ ತಮ್ಮ ಕಛೇರಿಯ ಹಂತದಲ್ಲಿಯೇ ಕೊಳಚೆ ಪ್ರದೇಶಗಳ ಘೋಷಣೆಯನ್ನು ಮಾಡಲು ನಿರ್ದೇಶನ ನೀಡಿರುತ್ತದೆ. 
ಆದ್ದರಿಂದ ಈ ಕೆಳ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನಾ) 
ಕಾಯ್ದೆ 1973ರ ಸೆಕ್ಷನ್‌ 3ರಡಿ ಜಿಲ್ಲಾಧಿಕಾರಿಗಳಿಗೆ ದತ್ತವಾಗಿರುವ ಅಧಿಕಾರದಂತೆ ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ಜಿಲ್ಲೆ, ಬೆಂಗಳೂರು ರವರು "ಕೊಳಚೆ 


ಪ್ರದೇಶ' ವೆಂದು ಘೋಷಿಸಲು ಉದ್ದೇಶಿಸಿರುತ್ತಾರೆ. 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 





ಮೇಲ್ಕಂಡ ಈ ಕ್ರಮದ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಶೇಷಾದ್ರಿಪುರ, 
ಬೆಂಗಳೂರು-20 ರವರಿಗೆ ಲಿಖಿತವಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ (15) 
ಹದಿನೈದು ದಿವಸಗಳ ಕಾಲಾವಕಾಶ ನೀಡಲಾಗಿದೆ. ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಷೆಡ್ಯೂಲ್‌ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಹೆಬ್ಬಾಳ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಉತ್ತರ ತಾಲ್ಲೂಕು, ಕಸಬಾ 
ಹೋಬಳಿ, ಹೆಬ್ಬಾಳ ಗ್ರಾಮದ ಬಂಡೆ ಕಾಲೋನಿ ಎನ್‌.ಜಿ.ಎಫ್‌. ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 















































ಕ ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ ಮತ್ತು ಸ್ಥಳ ಪ್ರದೇಶದಲ್ಲಿರುವ ನಂ. ಎ.ಗುಂ. ಹೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಜಮೀನಿನ 
ಮಾಲೀಕರ 
ಹೆಸರು 
1 2 3 4 5 6 ತ 8 9 
1. | ಬಂಡೆ ಕಾಲೋನಿ / ಬಿ.ಡಿ.ಎ. 31 0-12 ಖಾಸಗಿ ಸ್ವತ್ತು ಖಾಸಗಿ ಸ್ವತ್ತು ರಸ್ತೆ ರಸ್ತೆ 
ಎನ್‌.ಜಿ.ಎಫ್‌. ಕೊಳಚೆ 
ಪ್ರದೇಶ, ಹೆಬ್ಬಾಳ ಗ್ರಾಮ, 
ಕಸಬಾ ಹೋಬಳಿ, 
ಬೆಂಗಳೂರು ಉತ್ತರ ತಾಲ್ಲೂಕು. 
ಎಂ.ಕೆ. ಅಯ್ಯಪ್ಪ 
ಪಿ.ಆರ್‌. 68 ಜಿಲ್ಲಾಧಿಕಾರಿಗಳು, 


ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ಧಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌/37/2010-11, ದಿನಾಂಕ:25ನೇ ಜನವರಿ, 2011 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌:43/09-10 
ದಿನಾಂಕ:30.10.2009 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ:10.12.2009ರ 
ಕರ್ನಾಟಕ ರಾಜ್ಯಪತ್ರದ ಪುಟ 1354 ರಿಂದ 1358 ವರೆಗೆ ಭಾಗ-6ರಲ್ಲಿ ಶಿವನಹಳ್ಳಿ, ದೇವಿಹಳ್ಳಿ, ಜಿ. ಮಲ್ಲೇನಹಳ್ಳಿ, ದಸರೀಘಟ್ಟ ಗ್ರಾಮದ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂಸ್ವಾಧೀನ ಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ 
ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರ್‌ಗಳ ಬಾಬ್ತು ಕಲಂ 4(1)ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ 
ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ  4(0ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು ವಿಸ್ತೀರ್ಣವನ್ನು 
ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 






































ಅನುಸೂಚನೆ 
ಜಿಲ್ಲೆ: ತುಮಕೂರು ಹೋಬಳಿ: ದಂಡಿನಶಿವರ/ ದಬ್ಬೇಘಟ್ಟ/ ನೊಣವಿನಕೆರೆ/ ಕಸಬ 
ತಾಲ್ಲೂಕು: ತುರುವೇಕೆರೆ/ ತಿಪಟೂರು ಗ್ರಾಮ: ಶಿವನಹಳ್ಳಿ, ದೇವಿಹಳ್ಳಿ, ಜೆ.ಮಲ್ಲೇನಹಳ್ಳಿ, ದಸರೀಘಟ್ಟ 
ಕ್ರ. 4(1)ರ ಕ್ರ.ಸಂ. ಹಿಡುವಳಿದಾರರ ಹೆಸರುಗಳು ಸ.ನಂ. ಭೂಸ್ವಾಧೀನಕ್ಕೊಳಪಡದ ಷರಾ 
ಸಂ. ಕಡಿಮೆಯಾದ ವಿಸ್ತೀರ್ಣ 
ಗ್ರಾಮ: ದಸರೀಘಟ್ಟ 
1 13 ಡಿ.ಎಲ್‌. ಚಂದ್ರಪ್ಪ ಬಿನ್‌ ಲಕ್ವೇಗೌಡ 8/7 0-0 1/2 ಕಮ್ಮಿಯಾಗಿದೆ 
ಒಟ್ಟು 0-0 1/2 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 55 ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೧೯೧ 





ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6(1)ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂಇ:71 ಭೂಸ್ವಾಚ: 2010, ದಿನಾಂಕ:20ನೇ ಜನವರಿ, 2011 

ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ 2009-10ನೇ ಸಾಲಿನಲ್ಲಿ ಹರಪನಹಳ್ಳಿ ಪಟ್ಟಣದಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ನಿರಾಶ್ರಿತ ಸಂತ್ರಸ್ತರಿಗೆ ಪುನರ್ವಸತಿ 
ಕಲ್ಪಿಸುವ ಉದ್ದೇಶಕ್ಕಾಗಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆಯವರ ಕ್ರಮಾಂಕ ಎಲ್‌.ಎ.ಕ್ಯೂ:ಸಿಆರ್‌:85/2009-10 ದಿನಾಂಕ:02.12.2009 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಹಾಗೂ 
ದಿನಾಂಕ:10.12.2009ರಂದು ರಾಜ್ಯಪತ್ರದಲ್ಲಿ ಪ್ರಕಟಿಸಲಾಗಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ ಪ್ರಕರಣದಲ್ಲಿ 
ಸೂಚಿಸಿರುವ ನೋಟೀಸಿನ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿವಸಗಳು ಮುಕ್ತಾಯವಾದ ನಂತರ ಸದರಿ ಭೂಮಿಗಳನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸಿರುತ್ತಾರೆ. 

ಸದರಿ ಭೂ ಸ್ವಾಧೀನದ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. ಸದರಿ ಭೂ ಸ್ವಾಧೀನ ಅಧಿನಿಯಮದ 
ಪ್ರಕಾರ 3ನೇ ಪ್ರಕರಣದ (ಸಿ) ಕಂಡದ ಮೇರೆಗೆ ಭೂ ಸ್ವಾಧೀನಾಧಿಕಾರಿಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು, ಹರಪನಹಳ್ಳಿ ಉಪ ವಿಭಾಗ, ಇವರನ್ನು ಸದರಿ ಜಮೀನುಗಳ ಸಂಬಂಧದಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯವನ್ನು ನಿರ್ವಹಿಸುವಂತೆ ಈ ಮೂಲಕ ನೇಮಿಸಲಾಗಿದೆ ಮತ್ತು ಜಮೀನಿನ ಅಧಿಕೃತ ಸ್ವಾಧೀನ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ 
ನಿರ್ದೇಶಿಸಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಕಸಬಾ ಗ್ರಾಮ: ಹರಪನಹಳ್ಳಿ 
ಕ್ರಸಂ. | ಖಾತೆದಾರರ- ಅನುಭವದಾರರ- ತರಹೆ ಸರ್ವೆ ಚೆಕ್ಕುಬಂದಿ ಅಗತ್ಯವಾದ ಅಂದಾಜು ಆಕಾರ 
ಹಿತಾಸಕ್ತಿ ಹೊಂದಿರುವವರ ನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ರೂ-ಪೈ 
ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ 
1 2 3 4 5 6 7 8 9 10 
1. ಕೆ. ಷೇಕ್‌ ಹುಸೇನ್‌ ಸಾಬ್‌ ಬಿನ್‌ ಖುಷ್ಕಿ 582/ಬಿ 581 582ಎ ಇದೇ ನಂ. ಪೈಕಿ ಹ.ಹಳ್ಳಿ- ಹರಿಹರ ರಸ್ತೆ 1.03 1.32 
ಸಣ್ಣಖಾಸೀಂಸಾಬ್‌ ಉಳಿದ ವಿಸ್ತೀರ್ಣ 
ಒಟ್ಟು 1.03 132 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.38 ಎಂ. ವೆಂಕಟೇಶ್‌ಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌9/2009-10, ದಿನಾಂಕ:10ನೇ ಫೆಬ್ರವರಿ, 2011 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ-ಕೋಲಾರ ಮಾರ್ಗದ ರೈಲ್ವೆ ಲೈನ್‌ ಗೇಜ್‌ ಪರಿವರ್ತನೆಗಾಗಿ ರೈಲ್ವೆ ಇಲಾಖೆಗೆ ಶ್ರೀನಿವಾಸಪುರ ತಾಲ್ಲೂಕು. ಕಸಬಾ ಹೋಬಳಿ. 
ವಳಗೇರನಹಳ್ಳಿ ಗ್ರಾಮದ ಹಲವಾರು ಸ.ನಂ.ಗಳಲ್ಲಿ ಇದಕ್ಕೆ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದಃ 
ಕರ್ನಾಟಕ ಅಧಿನಿಯಮ 1961 ರ 17 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ( ಕೀಂದ್ರ ಅಧಿನಿಯಮ ಸಂಖ್ಯೆಃ1894 ರ1) ರ4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪ ಬಂದಗಳ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 460ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸೆಲು ಉಪವಿಭಾಗಾಧಿಕಾರಿಗಳು 
ಹಾಗೂ ಭೊ ಸ್ವಾಧೀನಾಧಿಕಾರಿಗಳು. ಕೋಲಾರ ಉಪವಿಭಾಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 
ಸದರಿ ಅಧಿನಿಯಮದ ತೀಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ ರಠಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪ ವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ. ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮುವ್ವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ 
ತಿದ್ದುಪಡಿಯಾದ ಭೊ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು.ಕೋಲಾರ ಉಪ ವಿಭಾಗ, 
ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು./ 
ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೀಪ ಮಾಡಬಾರದೆಂದು. ಸದರಿ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕೆದ ನಂತರ ಜಿಲ್ಲಾಧಿಕಾರಿ. ಕೋಲಾರ ಜಿಲ್ಲೆ. ಕೋಲಾರ ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ , 
ಅಡಮಾನ ವಿನಿಮಯದ ಮೂಲಕೆ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 
ಉಪ ವಿಭಾಗಾಧಿಕಾರಿಗಳು.ಮತ್ತು ಭೂ ಸ್ವಾಧೀನಾಧಿಕಾರಿ. ಕೋಲಾರ ಉಪ ವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 











ಅನು ಸೂಚಿ 
ಜಿಲ್ಲೆ ಃಯ ಕೋಲಾರ ತಾಲ್ಲೂಕು ಃ ಶ್ರೀನಿವಾಸಪುರ ಹೋಬಳಿ ಃ ಕಸಬಾ ಗ್ರಾಮ ಃ ವಳಗೇರನಹಳ್ಳಿ 
ಅಗತ್ಯವಾದಅಂದಾಜು ಮೌಲ್ಯ ನಿರ್ಧರಣೆ 
ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ 
ಕೆ ಸಂ. ಸೆ.ನಂ ತರಹೆ ವಿಸೀರ್ಣ ಆಕಾರ 
ವ್ಯಕ್ತಿಯ ಹೆಸರು kk 
ನ್ಟ ಎ.ಗುಂ ರೂ.ಪೈ. 
1 2 3 4 5 6 
1. ಎನ್‌. ಶ್ರೀರಾಮರೆಡ್ಡಿ ಬಿನ್‌ ನಾರೆಪ್ಪ 13 ಬಾಗಾಯ್ತು 2-01 8-30 
1] 2. ನಾಗರಾಜ 
3. ವೆಂಕಟೇಶಪ್ಪ 







































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೧೯೩ 
ಅಗತ್ಯವಾದಅಂದಾಜು ಮೌಲ್ಯ ನಿರ್ಧರಣೆ 
ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ ಹೊಂದಿರುವ ಇತರೆ 
ಕ್ರ ಸೆಂ. ಸ ಸ.ನಂ ತರಹೆ ವಿಸೀರ್ಣ ಆಕಾರ 
ವ್ಯಕ್ತಿಯ ಹೆಸರು ಘೌ 
ಹೌ ಎ.ಗುಂ ರೂ.ಪೈ 
1 2 3 4 5 6 
ಮುನಿವೀರಮ್ಮ ಬಿನ್‌ ಚಿನ್ನಪ್ಪ ಈ ನಾರೆಪ್ಪ 20/1 ಖುಷ್ಕಿ 0-20 0-93 
2 
(LMC ಶ್ರೀನಿವಾಸಪುರ ರವರಿಗೆ ಆಧಾರ) 
ವೆಂಕಟೇಶಪ್ಪ ಬಿನ್‌ ವೆಂಕಟಶಾಮಪ್ಪ 20/2 ಖುಷ್ಕಿ 0-23 1-06 
ವೆಂಕಿಟೇಶಪ್ಪ ಬಿನ್‌ ವೆಂಕಟಶಾಮಪ್ಪ 21 ಖುಷ್ಕಿ 0-31 ]-43 
1. ಎನ್‌. ಶ್ರೀನಿವಾಸ್‌ ಬಿನ್‌ ನಾರೆಪ್ಪ 22/1 ತರಿ 0-02 1/2 0-15 
5 2. ಎನ್‌.ತ್ಯಾಗರಾಜ ಬಿನ್‌ ನಾರೆಪ್ಪ. 
3, ಎನ್‌.ನಟರಾಜ್‌ ಬಿನ್‌ ನಾರೆಪ್ಪ. 
1. ಎನ್‌. ಶ್ರೀನಿವಾಸ್‌ ಬಿನ್‌ ನಾರೆಪ್ಪ 22/2 ತರಿ 0-09 0-55 
6 2. ಎನ್‌.ತ್ಯಾಗರಾಜ ಬಿನ್‌ ನಾರೆಪ್ಪ. 
ಎನ್‌.ನಟರಾಜ್‌ ಬಿನ್‌ ನಾರೆಪ್ಪ. 
4-06 1/2 
( ಒಟ್ಟು ವಿಸ್ತೀರ್ಣ - 4-06 1/2 - ನಾಲ್ಕು ಎಕರೆ ಆರೂವರೆ ಗುಂಟೆ ಮಾತ್ರ ) 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.58 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 1/2009-10, ದಿನಾಂಕ:10ನೇ ಫೆಬ್ರವರಿ, 2011 


ಕೋಲಾರ ಜಿಲ್ಲೆ, ಕೋಲಾರ. 


ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ-ಕೋಲಾರ ಮಾರ್ಗದ ರೈಲ್ವೆ ಲೈನ್‌ ಗೇಜ್‌ ಪರಿವರ್ತನೆಗಾಗಿ ರೈಲ್ವೆ ಇಲಾಖೆಗೆ ಶ್ರೀನಿವಾಸಪುರ ತಾಲ್ಲೂಕು. ಕಸಬಾ ಹೋಬಳಿ, 
ಪಣಸಮಾಕನಹಳ್ಳಿ ಮತ್ತು ಉನಿಕಿಲಿ ಗ್ರಾಮದ ಹಲವಾರು ಸ.ನಂ.ಗಳಲ್ಲಿ ಇದಕ್ಕೆ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದಃ 
ಕರ್ನಾಟಕ ಅಧಿನಿಯಮ 1961 ರ 17 ರ ಮೂಲಕ ತಿದ್ದುಪಡಿಯಾದ ಭೊ ಅರ್ಜನೆ ಅಧಿನಿಯಮ 1894 ( ಕೀಂದ್ರ ಅಧಿನಿಯಮ ಸಂಖ್ಯೆಃ 1894 ರ1) ರ4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪ ಬಂದಗಳಿ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 4(2)ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು 


ಹಾಗೂ ಭೂ ಸ್ವಾಧೀನಾಧಿಕಾರಿಗಳು. ಕೋಲಾರ ಉಪವಿಭಾಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 


ಸದರಿ ಅಧಿನಿಯಮದ ತೀಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ ರಠಿಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 


ಕೋಲಾರ ಉಪ ವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ. 


೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 





ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ. ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮುವ್ವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ ತೀಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು.ಕೋಲಾರ ಉಪ ವಿಭಾಗ, 
ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶ್ಯಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು. ಸದರಿ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕೆದ ನಂತರ ಜಿಲ್ಲಾಧಿಕಾರಿ. ಕೋಲಾರ ಜಿಲ್ಲೆ. ಕೋಲಾರ ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ , 
ಅಡಮಾನ ವಿನಿಮಯದ ಮೂಲಕೆ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು.ಮತ್ತು ಭೂ ಸ್ವಾಧೀನಾಧಿಕಾರಿ. ಕೋಲಾರ ಉಪ ವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 


























ಅನು ಸೂಚಿ 
ಜಿಲ್ಲೆ ಃ ಕೋಲಾರ ತಾಲ್ಲೂಕು $ ಶ್ರೀನಿವಾಸಪುರ ಹೋಬಳಿ: ಕಸಬಾ ಗ್ರಾಮ $1. ಪಣಸಮಾಕನಹಳ್ಳಿ, 2. ಉನಿಕಿಲಿ, 
ಚೆಕ್ಕುಬಂದಿ ಅಗತ್ಯವಾದಅಂದಾಜು ಮೌಲ್ಯ ನಿರ್ಧರಣೆ 
ಕೆ ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ 
ತ > ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸೆಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಚ ತ್‌ ಧು ತ 
ಸ ಸೆ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ ರೂ.ಪೈ. 
1 2 3 4 5 6 7 8 9 10 
1. ಪಣಸಮಾಕನಹಳ್ಳಿ 
] ಚಿಕ್ಕವೆಂಕಟಶಾಮಿರೆಡ್ಡಿ ಬಿನ್‌ ನಾರಾಯಣರೆಡ್ಡಿ 6 ಖುಷ್ಕಿ 6 ರೈಲ್ವೆ ಜಮೀನು ಗ್ರಾಮ ಠಾಣ 4 0-10 0-49 
5 1; ಗೋಪಾಲಸ್ವಾಮಿ ದೇವರ ಇನಾಂತಿ 7 ರೈಲ್ವೆ ಜಮೀನು 7 ಗ್ರಾಮ ಠಾಣ 22 0-07 0-34 
ಖುಷಿ 
2. ಜಿ. ಅನಂತಪ್ಪ, ಭ್ಯ 
ರೈಲ್ವೆ ಜಮೀನು 72 ಉನಿಕಿಲಿ 73 0-04 1/2 0-30 
3 | ಮುನಿಕಿಂಪನ್ನ ಬಿನ್‌ ಮುನಿಗಾ 11/1 ಖುಷ್ಕಿ ಹ 
4 | 1. ಪಾಪಯ್ಯ ಬಿನ್‌ ಮುನೆಪ್ಪ 72 ಖುಷ್ಕಿ ರೈಲ್ವೆ ಜಮೀನು 72 ಉನಿಕಿಲಿ 73 0-05 0-30 
2. ಲಕ್ಷ ಕ್ಕೆ ಬಿನ್‌ ಪಾಪಯ್ಯ ಗಡಿ 
3, ಆರ್‌.ವೆಂಕೆಟರಾಮಪ್ಪ ಬಿನ್‌ ರಾಮಯ್ಯ. 
4. ಬಿ. ಈರಪ್ಪ ಬಿನ್‌ ವೆಂಕಟಶಾಮಿ. 
5, ವೆಂಕಟರಾಮಪ್ಪ ಬಿನ್‌ ಸುಬ್ಬರಾಯಪ್ಪ 
6. ವೆಂಕಟಶಾಮಿರೆಡ್ಡಿ ಬಿನ್‌ ನಾರಾಯಣರೆಡ್ಡಿ 
7. ವೆಂಕಟಪ್ಪ ಬಿನ್‌ ಸುಬ್ಬರಾಯಪ್ಪ. 
8. ನಾರೆಪ್ಪ ಬಿನ್‌ ಸುಬ್ಬರಾಯಪ್ಪ. 






































ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ 





ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ 
ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು 


ಸ.ನಂ ತರಹೆ ಪೂರ್ವಕ್ಕೆ 


ಸ.ನಂ. 


ಅಗತ್ಯವಾದಅಂದಾಜು 
ವಿಸ್ತೀರ್ಣ 
ಎ.ಗುಂ 


೧೯೫ 
ಮೌಲ್ಯ ನಿರ್ಧರಣೆ 





2 3 4 5 


9 





9, ಸೈಯದ್‌ ಶಿರಾಜ್‌ ಅಹ್ಮದ್‌ 
10. ಸೈಯದ್‌ ಬಷೀರ್‌ ಅಹ್ಮದ್‌ 
11. ಸೈಯದ್‌ ಜಿಲ್ಲಿಕಾರ್‌ 
12. ಅಹ್ಮದ್‌ 
13. ನಾಗಿರೆಡ್ಡಿ ಬಿನ್‌ ಲೇಟ್‌ ಮುನಿಶಾಮಪ್ಪ. 
14. ವೆಂಕಟರೆಡ್ಡಿ ಬಿನ್‌ ಲೇಟ್‌ ಮುನಿಶಾಮಪ್ಪ 
15. ಚೌಡರೆಡ್ಡಿ ಬಿನ್‌ ಆರ್‌.ವೆಂಕಟಿರಾಮಪ್ಪ 
16. ಪಿ.ವಿ.ಶ್ರೀರಾಮಯ್ಯ 

ಬಿನ್‌ ಆರ್‌.ವೆಂಕಟಿರಾಮಪ್ಪ. 





—- 


, ದೊಡನಾರೆಪೆ ಬಿನ್‌ ಸೊಣಪರೆಡಿ 

ಡಿ ಖಿ ಣ ಏಡಿ 
ಸ ತಿರುಮಲರೆಡ್ಡಿ ಬಿನ್‌ ನಾರಾಯಣರೆಡ್ಡಿ 
ಸ ಆಂಜನೇಯರೆಡ್ಡಿ ಬಿನ್‌ ಚಿಕ್ಕಿನಾರೆಪ್ಪ. 
ನಾರಾಯಣಸ್ವಾಮಿ ಬಿನ್‌ ಲೇಟ್‌ ನರಸಿಂಹಯ್ಯ 
ಕ ಶ್ರೀರಾಮರೆಡ್ಡಿ ಬಿನ್‌ ಲೇಟ್‌ ನರಸಿಂಹಯ್ಯ 


73/1 


ಲ ಜಲ ಬು 


12 


ಗ್ರಾಮ ಠಾಣ 


0-04 








ಹ 


, ವೆಂಕಟ್ರಾಮಪ್ಪ ಬಿನ್‌ ಸುಬ್ಬರಾಯಪ್ಪ 


2. ನಾರೆಪ್ಪ ಬಿನ್‌ ಸುಬ್ಬರಾಯಪ್ಪ 


73/2 73/2 














ಜಮೀನು 


ಆ 
ಕಿಡಿ 





12 





ಗ್ರಾಮ ಠಾಣ 


0-07 1/2 


0-39 





ಒಟ್ಟು 
ಟ 


0-38 





2. ಉನಿಕಿಲಿ 





1. ಜಾನಕಮ್ಮ ಕೋಂ ಎಸ್‌.ಅನಂತೆಪ್ಪ 17 
2. ಎಸ್‌.ಎನ್‌. ಪದ್ಮನಾಭಾಚಾರ್‌ ಬಿನ್‌ ಎಸ್‌. 


ರೈಲ್ವೆ ಜಮೀನು 


ನಾರಾಯಣಸ್ವಾಮಿ 


141 


0-15 


0-74 











ಎಸ್‌. ಯೆಶೋಧ ಮ್ಮ 


ಕೋಂ ಲೇಟ್‌ ಟಿ. ಸೊಣ್ಣಪ್ಪ 


18/1 18/1 














149 





ರೈಲ್ವೆ 


ಜಮೀನು 





18/2 





0-00 1/2 





0-41 







































































೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 
ಚೆಕ್ಕುಬಂದಿ ಅಗತ್ಯವಾದಅಂದಾಜು ಮೌಲ್ಯ ನಿರ್ಧರಣೆ 
3 ಖಾತಾ ನನದರ ಅಥಾ ಸತಾರ ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ದ J ನ ಷ್ಣ 
ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ ರೂ.ಪೈ. 
1 2 3 4 5 6 7 8 9 10 
ಎಸ್‌.ಯಶೋಧಮ್ಮ 18/2 ಖುಷ್ಕಿ 18/2 17 18/1 18/3 0-04 0-20 
ಸ್ಟ ಕೋಂ ಲೇಟ್‌ ಟಿ. ಸೊಣ್ಣಪ್ಪ 
ಎಸ್‌.ಯಶೋಧಮ್ಮ 18/3 ಖುಷ್ಕಿ 18/3 ರೈಲ್ವೆ ಜಮೀನು 17/2 20 0-09 1/2 0-47 
೯ ಕೋಂ ಲೇಟ್‌ ಟಿ. ಸೊಣ್ಣಪ್ಪ 
11 | ಮಂಜುನಾಥರೆಡ್ಡಿ ಬಿನ್‌ ನಾಚಪ್ಪ 19/2 ಖುಷ್ಕಿ ರೈಲ್ವೆ ಜಮೀನು 10/2 17 19/3 0-03 0-19 
1. ಈರಮ್ಮ ಕೋಂ ಮುನಿವೆಂಕಟಪ್ಪ 19/3 ಖುಷ್ಕಿ ರೈಲ್ವೆ ಜಮೀನು 19/3 19/2 19/4 0-02 1/2 0-16 
12 | 2. ಮುನಿಶಾಮಿ ಬಿನ್‌ ಚಿಕ್ಕಿಅಪ್ಪೋಜಿ 
3. ಕಿ.ಸಿ.ವೆಂಕಟೇಶರೆಡ್ಡಿ ಬಿನ್‌ ಚಿನ್ನಪ್ಪ 
1. ಈರಮ್ಮ ಕೋಂ ಮುನಿವೆಂಕಟಪ್ಪ 19/4 ಖುಷ್ಕಿ ರೈಲ್ವೆ ಜಮೀನು 19/4 19/3 22 0-02 1/2 0-16 
13 | 2. ಮುನಿಶಾಮಿ ಬಿನ್‌ ಚಿಕ್ಕಿಅಪ್ಪೋಜಿ 
3. ಕೆ.ಸಿ.ವೆಂಕಟೇಶರೆಡ್ಡಿ ಬಿನ್‌ ಚಿನ್ನಪ್ಪ 
1. ಸಿ. ಮುನಿಶಾಮಪ್ಪ ಬಿನ್‌ ಚಿಕ್ಕಿಅಪ್ಟೋಜಪ್ಪ 22 ಖುಷ್ಕಿ ರೈಲ್ವೆ ಜಮೀನು 22 19/4 23/2 0-06 1/2 0-39 
4 2. ಈರಮ್ಮ ಕೋಂ ಲೇಟ್‌ಸಿ. ಮುನಿವೆಂಕೆಟಪ್ಪ 
1. ಸಿ. ಮುನಿಶಾಮಪ್ಪ ಬಿನ್‌ ಚಿಕ್ಕಅಪ್ಪೋಜಪ್ಪ 23/2 ಖುಷ್ಕಿ ಪೆಣಸ 23/2 22 ಪೆಣಸೆ ಮಾಕನ 0-02 0-12 
15 | 2. ಎನ್‌.ಮಂಜುನಾಥರೆಡ್ಡಿ ಬಿನ್‌ ನಾಚಪ್ಪ ಮಾಕೆನಹಳ್ಳಿ ಹಳ್ಳಿ 
3. ಈರಮ್ಮ ಕೋಂ ಲೇಟ್‌ ಸಿ.ಮುನಿವೆಂಕಟಪ್ಪ ಬ 
ಒಟ್ಟು 1-05 1/2 
( ಎರಡೂ ಗ್ರಾಮಗಳ ಒಟ್ಟು ವಿಸ್ತೀರ್ಣ - 2-03 1/2 ಎಕರೆ-ಎರಡು ಎಕರೆ ಮೂರುವರೆ ಗುಂಟೆ ಮಾತ್ರ ) 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.59 


ಕೋಲಾರ ಜಿಲ್ಲೆ, ಕೋಲಾರ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೧೯೭ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 4/2009-10, ದಿನಾಂಕ:10ನೇ ಫೆಬ್ರವರಿ, 2011 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ-ಕೋಲಾರ ಮಾರ್ಗದ ರೈಲ್ವೆ ಲೈನ್‌ ಗೇಜ್‌ ಪರಿವರ್ತನೆಗಾಗಿ ರೈಲ್ವೆ ಇಲಾಖೆಗೆ ಕೋಲಾರ ತಾಲ್ಲೂಕು. ಕಸಬಾ ಹೋಬಳಿ. 
ಕೋಗಿಲಹಳ್ಳಿ ಗ್ರಾಮದ ಹಲವಾರು ಸ.ನಂ.ಗಳಲ್ಲಿ ಇದಕ್ಕೆ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಿಂಡುಬಂದಿರುವುದರಿಂದಃ 
ಕರ್ನಾಟಕ ಅಧಿನಿಯಮ 1961 ರ 17 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ( ಕೀಂದ್ರ ಅಧಿನಿಯಮ ಸಂಖ್ಯೆಃ 1894 ರ1) ರ4ನೇ ಪ್ರಕರಣದ (1)ನೇ ಉಪಪ್ರಕರಣದ ಉಪ ಬಂದಗಳ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕೆಲಂ 460ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸೆಲು ಉಪವಿಭಾಗಾಧಿಕಾರಿಗಳು 
ಹಾಗೂ ಭೊ ಸ್ವಾಧೀನಾಧಿಕಾರಿಗಳು. ಕೋಲಾರ ಉಪವಿಭಾಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 
ಸದರಿ ಅಧಿನಿಯಮದ ತೀಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ ರಠಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪ ವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ. ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮುವ್ವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ 
ತಿದ್ದುಪಡಿಯಾದ ಭೊ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು.ಕೋಲಾರ ಉಪ ವಿಭಾಗ, 
ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 
ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೀಪ ಮಾಡಬಾರದೆಂದು. ಸದರಿ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕೆದ ನಂತರ ಜಿಲ್ಲಾಧಿಕಾರಿ. ಕೋಲಾರ ಜಿಲ್ಲೆ. ಕೋಲಾರ ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ , 
ಅಡಮಾನ ವಿನಿಮಯದ ಮೂಲಕೆ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 
ಉಪ ವಿಭಾಗಾಧಿಕಾರಿಗಳು.ಮತ್ತು ಭೂ ಸ್ವಾಧೀನಾಧಿಕಾರಿ, ಕೋಲಾರ ಉಪ ವಿಭಾಗ. ಕೋಲಾರ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 














ಅನು ಸೂಚಿ 
ಜಿಲ್ಲೆ ಃ ಕೋಲಾರ ತಾಲ್ಲೂಕು ಃ ಕೋಲಾರ ಹೋಬಳಿ: ಕೆಸಬಾ ಗ್ರಾಮ $ ಕೋಗಿಲಹಳ್ಳಿ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ 
ಸ.ನಂ ತೆರಹೆ ಪೂರ್ವಕ್ಕೆ ಪಶ್ಚಿಮಕ್ಕಿ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸೆಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಜ್ಜ ಷ್‌ 1 ಸ್‌ 
ಸೆ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ ರೂ.ಪೈ. 
1 2 3 4 5 6 7 8 9 10 
| ಕೆ.ವಿ. ಗೋವಿಂದರಾಜು 35/2 ಬಾಗಾಯ್ತು ರೈಲ್ವೆ ಜಮೀನು 35/2 ರೈಲ್ವೆ ಜಮೀನು 35/2 0-07 0-84 
ಬಿನ್‌ ಕೆ.ಬಿ. ವೆಂಕಟರಮಣಪ್ಪ. 































































































೧೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 
ಚೆಕ್ಕುಬಂದಿ ಅಗತ್ಯವಾದ ಅಂದಾಜು | ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ 
ಹ ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸೆಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಡೆ 5 ಮ 
1 ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ ರೂ.ಪೈ. 
1 2 3 4 5 6 7 8 9 10 
1. ಕೆ.ವಿ. ಶಂಕರಪ್ಪ 35/3 ಬಾಗಾಯ್ತು ರೈಲ್ವೆ ಜಮೀನು 35/3 ರೈಲ್ವೆ ಜಮೀನು 35/3 0-00 1/2 0-06 
2. ಕೆ.ಎಸ್‌. ರಘುನಾಥ್‌ 
3. ಕೆ.ಎಸ್‌. ಶ್ರೀನಾಥ್‌ 
2. | 4. ಎಂ. ಹೇಮಾವತಿ 
ಕೋಂ ಕೆ.ಎಸ್‌. ಮಂಜುನಾಥ್‌ 
5, ಕೆ.ಎಸ್‌. ಧರಣೀಶ್ವರ್‌ 
ಬಿನ್‌ ಕೆ. ಶಂಕರಪ್ಪ. 
1. ಕೆ.ಎಸ್‌. ಧರಣೀಶ್ವರ್‌ 35/5 ಬಾಗಾಯ್ದು ರೈಲ್ವೆ ಜಮೀನು 35/5 ರೈಲ್ವೆ ಜಮೀನು 35/5 0-05 1/2 0-63 
3 ಬಿನ್‌ 8. ಶಂಕರಪ್ಪ. 
2. ಆರ್‌. ರವೀಂದ್ರನಾಥ್‌ ಬಿನ್‌ ರಂಗಪ್ಪ 
36/ಪ1 ಬಾಗಾಯು ರೈಲ್ವೆ ಜಮೀನು 36 ರೈಲ್ವೆ ಜಮೀನು 36 0-11 1-70 
4 | ಆರ್‌. ರವೀಂದ್ರನಾಥ್‌ ಬಿನ್‌ ರಂಗಪ್ಪ ನಿ 
ಎಸ್‌.ಕೆ. ಸಿದ್ದಾರ್ಥ ಬಿನ್‌ ಎಸ್‌.ಶ್ರೀಕೃಷ್ಣ 31/ಪಿ1 ಖುಷ್ಕಿ 37 ರೈಲ್ವೆ ಜಮೀನು 37 37 0-04 0-95 
ಭಾಗ್ಯಲಕ್ಷ್ಮಿ | ಕೋಂ ಕೆ.ಎಸ್‌. ಮುನಿಸ್ವಾಮಿ 38/ಪಿ1 ಖುಷ್ಕಿ 38 ರೈಲ್ವೆ ಜಮೀನು 38 37 0-00 1/2 0-10 
ಒಟ್ಟು 0-28 1/2 
( ಒಟ್ಟು ವಿಸ್ತೀರ್ಣ - 0-28 1/2- ಇಪ್ಪತ್ತೆಂಟುವರೆ ಗುಂಟೆ ) 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌.60 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 


ಕ್ರಮಾಂಕ:ಎಲ್‌ಎಕ್ಯೂಎಸ್‌ಆರ್‌ 5/2009-10, ದಿನಾಂಕ:10ನೇ ಫೆಬ್ರವರಿ, 2011 


ಕೋಲಾರ ಜಿಲ್ಲೆ, ಕೋಲಾರ. 


ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ-ಕೋಲಾರ ಮಾರ್ಗದ ರೈಲ್ವೆ ಲೈನ್‌ ಗೇಜ್‌ ಪರಿವರ್ತನೆಗಾಗಿ ರೈಲ್ವೆ ಇಲಾಖೆಗೆ ಶ್ರೀನಿವಾಸಪುರ ತಾಲ್ಲೂಕು. ಕಸಬಾ ಹೋಬಳಿ, 
ಬಂಗವಾದಿ ಗ್ರಾಮದ ಹಲವಾರು ಸ.ನಂ.ಗಳಲ್ಲಿ ಇದಕ್ಕೆ ಅಗತ್ಯವಾಗಲಿವೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದಃ 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೧೯೯ 





ಕರ್ನಾಟಕ ಅಧಿನಿಯಮ 1961 ರ 17 ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ( ಕೀಂದ್ರ ಅಧಿನಿಯಮ ಸಂಖ್ಯೆಃ 1894 ರ1) ರ4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪ ಬಂದಗಳಿ ಅನುಸಾರವಾಗಿ 
ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ ಕಲಂ 4(2)ನೆಯ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು 
ಹಾಗೂ ಭೂ ಸ್ವಾಧೀನಾಧಿಕಾರಿಗಳು. ಕೋಲಾರ ಉಪವಿಭಾಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ. 

ಸದರಿ ಅಧಿನಿಯಮದ ತೀಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ ರಠಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, 
ಕೋಲಾರ ಉಪ ವಿಭಾಗ, ಕೋಲಾರ ಇವರನ್ನು ನೇಮಕ ಮಾಡಿದೆ.. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ. ಅವುಗಳನ್ನು ಈ ಅಧಿಸೂಚನೆ ಪ್ರಕಟವಾದ ಮುವ್ವತ್ತು ದಿನಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ 
ತಿದ್ದುಪಡಿಯಾದ ಭೊ ಅರ್ಜನೆ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು.ಕೋಲಾರ ಉಪ ವಿಭಾಗ, 
ಕೋಲಾರ ಇವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೀಪ ಮಾಡಬಾರದೆಂದು. ಸದರಿ 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕೆದ ನಂತರ ಜಿಲ್ಲಾಧಿಕಾರಿ. ಕೋಲಾರ ಜಿಲ್ಲೆ. ಕೋಲಾರ ಇವರ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ , 
ಅಡಮಾನ ವಿನಿಮಯದ ಮೂಲಕೆ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯೂ ಸದರಿ ಅಧಿನಿಯಮದ (ಏಳನೇ ಖಂಡದ) 24ನೇ ಪ್ರಕರಣದ ಮೇರೆಗಿನ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು.ಮತ್ತು ಭೂ ಸ್ವಾಧೀನಾಧಿಕಾರಿ, ಕೋಲಾರ ಉಪ ವಿಭಾಗ. ಕೋಲಾರ ರವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 




















ಅನು ಸೂಚಿ 
ಜಿಲ್ಲೆ ಃ ಕೋಲಾರ ತಾಲ್ಲೂಕು ಃ ಶ್ರೀನಿವಾಸಪುರ ಹೋಬಳಿ ಃ ಕಸಬಾ ಗ್ರಾಮ ಃ ಬಂಗವಾದಿ 
ಚೆಕ್ಕುಬಂದಿ ಅಗತ್ಯವಾದಅಂದಾಜು ಮೌಲ್ಯ ನಿರ್ಧರಣೆ 
ಕೆ ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ 
ನ 3. ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸೆಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು ಡೆ ಹ ಸೆ ತ 
ಸ ಸ.ನಂ. ಸ.ನಂ ಸ.ನಂ ಸ.ನಂ ಎ.ಗುಂ ರೂ.ಪೈ. 

1 2 3 4 5 6 7 8 9 10 
ವೆಂಕಿಟೇಶಪ್ಪ ಬಿನ್‌ ವೆಂಕಟಪ್ಪ. 30/1 ಖುಷ್ಕಿ ರಸ್ತೆ ರೈಲ್ವೆ ಜಮೀನು ರೈಲ್ವೆ 30/2 0-20 0-86 

(P.C.R.D.B. ಬ್ಯಾಂಕ್‌ ಶ್ರೀನಿವಾಸಪುರ ರವರಿಗೆ ಆಧಾರ ) ಜಮೀನು 
ಬ ಈಶ್ವರಮ್ಮ ಕೋಂ ನಂಜುಂಡಾಚಾರಿ 30/2 ಖುಷ್ಕಿ 30/2 ರೈಲ್ವೆ ಜಮೀನು 30/1 30/3 0-20 0-86 

(P.C.R.D.B. ಬ್ಯಾಂಕ್‌ ಶ್ರೀನಿವಾಸಪುರ ರವರಿಗೆ ಆಧಾರ ) 

1. ವೆಂಕಟೇಶಪ್ಪ ಬಿನ್‌ ವೆಂಕಟಪ್ಪ. 30/3 ಖುಷ್ಕಿ 30/3 ರೈಲ್ವೆ ಜಮೀನು 30/2 30/4 0-18 1/2 0-80 
ಸ (P.C.R.D.B. ಬ್ಯಾಂಕ್‌ ಶ್ರೀನಿವಾಸಪುರ ರವರಿಗೆ ಆಧಾರ ) 

2. ಅಪ್ಪಿ ಶೆಟ್ಟಿ ಬಿನ್‌ ಚಿಕ್ಕರಾಮಯ್ಯ. 

(ಕಿ.ಜಿ.ಬಿ. ದಳಿಸನೂರುಗೆ ಆಧಾರ ) 











































































































೨೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ಭಾಗ-೬ 
ಚೆಕ್ಕುಬಂದಿ ಅಗತ್ಯವಾದಅಂದಾಜು ಮೌಲ್ಯ ನಿರ್ಧರಣೆ 
ಕ್ರ ಖಾತೆದಾರರ/ ಅನುಭವದಾರರ ಅಥವಾ ಹಿತಾಸಕ್ತಿ 
VN ಸ.ನಂ ತರಹೆ ಪೂರ್ವಕ್ಕೆ ಪಶ್ಚಿಮಕ್ಕಿ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸೆಂ. ಹೊಂದಿರುವ ಇತರೆ ವ್ಯಕ್ತಿಯ ಹೆಸರು 
ಸ.ನಂ. ಸ.ನಂ ಸ.ನಂ ಸೆ.ನಂ ಎ.ಗುಂ ರೂ.ಪೈ. 
1 2 3 4 5 6 7 8 9 10 
ಡಿ.ಎನ್‌.ಪ್ರಕಾಶ್‌ 38 ಖುಷ್ಕಿ 39/1 ರೈಲ್ವೆ ಜಮೀನು 30/4 44 0-33 1-53 
4 | ಬಿನ್‌ ಲೇಟ್‌ ನಂಜುಂಡಗೌಡ 
(P.G.B. ದಳಸನೂರು ಆಧಾರ) 
5 | ವಿ. ಮುನಿರಾಜುಗೌಡ ಬಿನ್‌ ವೆಂಕಟೇಶಪ್ಪ 39/1 ಖುಷ್ಟಿ 39/1 38 30/4 39/1 0-01 0-05 
1. ಈಶ್ವರಮ್ಮ ಕೋಂ ನಂಜುಂಡಾಚಾರಿ 277 ಖುಷ್ಕಿ 277 ರೈಲ್ವೆ ಜಮೀನು 38 277 0-04 0-20 
2. ಎಸ್‌.ಶ್ರೀನಿವಾಸಗೌಡ ಬಿನ್‌ ಸೊಣ್ಣಪ್ಪ 
6 (3, ಎಂ.ಕೃಷ್ಣಮೂರ್ತಿ ಬಿನ್‌ ಮುನಿಯಾಚಾರಿ. 
4. ಬಿ. ನಾರಾಯಣಸ್ವಾಮಿ 
ಬಿನ್‌ ಲೇಟ್‌ ಬುಚ್ಚಪಚಾರಿ. ಈ ಸುಬ್ಬಯ್ಯ 
1. ಸಿ.ನಾರಾಯಣಸ್ವಾಮಿ ಬಿನ್‌ ಚೌಡಪ್ಪ 227/1 ಖುಷ್ಕಿ ವಳಗೇರನಹಳ್ಳಿ 246 227/1 ರೈಲ್ವೆ ಜಮೀನು 0-23 0-99 
2. ಮುನಿವೆಂಕಟಪ್ಪ ಬಿನ್‌ ಚೌಡಪ್ಪ. ಗಡಿ 
7 | 3. ಗೋಪಾಲಪ್ಪ ಬಿನ್‌ ಚಿಕ್ಕಿವೆಂಕಟ್ರಾಮಪ್ಪ. 
4. ಆಂಜಮ್ಮ ಬಿನ್‌ ಚಿಕ್ಕ ವೆಂಕಟ್ರಾಮಪ್ಪ. 
5, ಮುನಿರತ್ವಮ್ಮ ಬಿನ್‌ ಚಿಕ್ಕವೆಂಕಟ್ರಾಮಪ್ಪ 
8 | ನಂಜುಂಡಪ್ಪ ಬಿನ್‌ ಮುನಿಶಾಮಿ 237/2 ಖುಷ್ಟಿ 237/2 ರೈಲ್ವೆ ಜಮೀನು 257/1 237/2 0-02 1/2 0-12 
9 | ಎಂ.ನಾಗರಾಜ ಬಿನ್‌ ಮುನಿಶಾಮಪ್ಪ 254 ಖುಷ್ಕಿ 30/4 ರೈಲ್ವೆ ಜಮೀನು ರೈಲ್ವೆ 38 0-03 0-14 
ಜಮೀನು 
1. ನಂಜುಂಡಪ್ಪ ಬಿನ್‌ ಮುನಿಶಾಮಪ್ಪ 257 ಖುಷ್ಕಿ 257 ರಸ್ತೆ ರೈಲ್ವೆ 257 0-20 0-87 
10 2. ಸಿ. ನಂಜುಂಡಪ್ಪ ಬಿನ್‌ ಚಿಕ್ಕಿ ವೆಂಕಟರಾಮಯ್ಯ, ಜಮೀನು 
3. ಅಶ್ವತ್ಸನಾರಾಯಣಸ್ವಾಮಿ 
ಬಿನ್‌ ಆರ್‌.ಮುನಿವೆಂಕಟಪ್ಪ. 
11 | ಸಿ. ನಂಜುಂಡಪ್ಪ ಬಿನ್‌ ಚಿಕ್ಕಿವೆಂಟರಾಮಯ್ಯ 258/1 ಖುಷ್ಕಿ 258/2 257/3 ರೈಲ್ವೆ 258/1 0-02 1/2 0-11 
ಜಮೀನು 
12 ವೆಂಕಟೇಶಪ್ಪ ಬಿನ್‌ ಮುನಿವೆಂಕಟಪ್ಪ 258/2 ಖುಷ್ಕಿ 258/2 258/1 ರೈಲ್ವೆ 258/2 0-00 1/4 0-01 
ಜಮೀನು 
ಒಟ್ಟು 3-27 3/4 
( ಒಟ್ಟು ವಿಸ್ತೀರ್ಣ - 3-27 3/4 - ಮೂರು ಎಕರೆ ಇಪ್ಪತ್ತೇಳು ಮುಕ್ಕಾಲು ಗುಂಟೆ ಮಾತ್ರ ) 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌.61 ಕೋಲಾರ ಜಿಲ್ಲೆ, ಕೋಲಾರ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩, ೨೦೧೧ ೨೦೧ 





೨೦೨ 
ಕರ್ನಾಟಕ ರಾ 
ಜ್ಮಪತ್ರ ಗುರು 
(ಪತ್ರ, ವಾರ ಮಾರ್ಚ್‌ 
೩, ೨೦೧೧ 
ಭಾಗ-೬ 





